ಕರ್ನಾಟಕ ವಿಧಾನ ಪರಿಷತ್ತು 


337 
ಶ್ರೀ ಲಹರ್‌ ಸಿಂಗ್‌ ಸಿರೋಯಾ 


(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ಸಚೆವರು 
ಉತ್ತರಿಸಬೇಕಾದ ದಿನಾಂಕ 


ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
10-12-2020 


ye 


ಸ್ನ 


(WL 


ಉತ್ತರ 


ಬೃಹತ್‌ ಬೆಂಗಳೂರು ಮಹಾನಗರ 
ಪಾಲಿಕೆಯ ವ್ಯಾಪ್ತಿಯಲ್ಲಿ ಸಾರಿಗೆ ಸೆಸ್‌ 
ವಿಧಿಸುವ ಪ್ರಸ್ತಾಪ ಸರ್ಕಾರದ 
ಮುಂದಿದೆಯೇ; 


ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ಕಾಯ್ದೆ 1957ರ, 
ಕಲಂ 3 ರನ್ನಯ ರಾಜ್ಯದಲ್ಲಿ ನೋಂದಣಿಯಾಗುವ ಎಲ್ಲಾ ತರಹದ 
ವಾಹನಗಳ ಮೌಲ್ಯ' ಆಧಾರದ ಮೇಲೆ ಆಕರಣೆ ಮಾಡುವ 


“ತೆರಿಗೆಯ ಜೊತೆ ಸದರಿ ಕಾಯ್ದೆಯ ಕಲ 3(ಎ) ಈ ಕೆಳಕಂಡಂತೆ 


ವ್ಯಾಖ್ಕಿನಿಸಲಾಗಿರುತ್ತದೆ:- 


ಕಲಂ 3(ಎಃ ಕೇಂದ್ರ ಮೋಟಾರು ವಾಹನಗಳ ಕಾಯ್ದೆ 
1988 (ಕೇಂದ್ರ ಕಾಯ್ದೆ 59-1988) ರನ್ವಯ ನೋಂದಾಯಿಸುವ 
ವಾಹನಗಳಿಗೆ ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ಕಾಯ್ದೆ 
1957, ಕಲಂ 3 ರಂತೆ ವಿಧಿಸುವ ತೆರಿಗೆ ಮೆಲೆ ಶೇಕಡ 11% ಸೆಸ್‌ 
ವಿಧಿಸಲು ಮತ್ತು ವಸೂಲು ಮಾಡಲು ಅವಕಾಶವಿರುತ್ತದೆ. ತೆರಿಗೆ 
ಮೇಲೆ ವಿಧಿಸುವ ಶೇಕಡ 11% ಸೆಸ್‌ ರಲ್ಲಿ ಶೇಕಡ 10 ಅನ್ನು 
ರಾಜ್ಯದಲ್ಲಿನ ವಿವಿಧ ಮೂಲಸೌಕರ್ಯ ಯೋಜನೆಗಳಿಗೆ, 
ಬೆಂಗಳೂರು ಮಾಸ್‌ ರಾಪಿಡ್‌ ಟ್ಯಾಸಿಟ್‌ ಸಿಸ್ಪಂ ಲಿ, ಮಾನ್ಯ ಮುಖ್ಯ 
ಮಂತ್ರಿಗಳ ಗಾಮೀಣ ರಸ್ತೆ ಅಭಿವೃದ್ಧಿ : ನಿಧಿಗೆ 57:28:15 
ಪ್ರಮಾಣದಲ್ಲಿ ಮತ್ತು ಶೇಕಡ 1 ಅನ್ನು ನಗರ ಸಾರಿಗೆ ನಿಧಿಯೆಂದು 
ಸಂಗ್ರಹಿಸಲಾಗುತ್ತಿದೆ. 


ಆ), 


ಹಾಗಿದ್ದಲ್ಲಿ, ವಿಧಿಸಲಾಗುವ ಸಾರಿಗೆ 
ಸೆಸ್‌ನ ಪ್ರಮಾಣವೆಷ್ಟು 


ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ಕಾಯ್ದೆ 1957ರ 
ಕಲಂ ೫ಎ) ರನ್ನ್ವಯ ವಿಧಿಸುವ ಶೇಕಡ 11% ಸೆಸ್‌ನಲ್ಲಿ ಶೇಕಡ 1% 
ಸೆಸ್‌ ನಗರ ಸಾರಿಗೆ ನಿಧಿಯ ಲೆಕ್ಕ ಶೀರ್ಷಿಕೆಯಲ್ಲಿ ಆಕರಣೆ 
ಮಾಡಲಾಗುತ್ತಿದೆ. 


ಇ) 


ಈ ಯೋಜನೆಯನ್ನು ಎಂದಿನಿಂದ 
ಜಾರಿಗೊಳಿಸಲಾಗುವುದು; 


ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ (ತಿದ್ದುಪಡಿ) 
ಕಾಯ್ದೆ, 2011 (ಕರ್ನಾಟಕ ಕಾಯ್ದೆ 17-2011) ರಲ್ಲಿ ಕರ್ನಾಟಕ 
ಮೋಟಾರು ವಾಹನಗಳ ತೆರಿಗೆ ಕಾಯ್ದೆ 1957ರ. ಕಲಂ 3(ಎ) 
ತಿದ್ದುಪಡಿ ಮಾಡಲಾಗಿರುತ್ತದೆ. ಸದರಿ ತಿದ್ದುಪಡಿಯಲ್ಲಿ ಶೇಕಡ 1% 
ಅನ್ನು ನಗರ ಸಾರಿಗೆ ನಿಧಿಗಾಗಿ ಮೀಸಲಿಟ್ಟು 
ದಿನಾಂಕ:01-04-2011 ರಿಂದ ಜಾರಿಗೊಳಿಸಲಾಗಿರುತ್ತದೆ. 


ಸೆಸ್‌ 


ಟಿಡಿ 124 ಟಿಡಿಕ್ಕೂ 2020 


iN 


(ಲಕ್ಷ ಟಿ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು' 


